


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೭ | ಬೆಂಗಳೂರು, ಗುರುವಾರ, ನವೆಂಬರ್‌ ೨೯, ೨೦೧೨ (ಮಾರ್ಗಶಿರ ಲೆ, ಶಕ ವರ್ಷ ೧೯೩೪) | ಸಂಚಿಕೆ ೪೭ 





ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆಗಳು 


ಕರ್ನಾಟಕ ವಿಧಾನಸಭೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕವಿಸಸ/ಆ-1/106/ಉ.ಜ.ಮೇ./2010, ಬೆಂಗಳೂರು, ದಿನಾಂಕ: 28ನೇ ಸೆಪ್ಟೆಂಬರ್‌, 2012. 
2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6() ರ ಪ್ರಕಾರ 
ಹಾಗೂ 1977ರ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19(3)(ಎ)ನ್ನು ಓದಿಕೊಂಡಂತೆ ಈ 
ಸಚಿವಾಲಯದಲ್ಲಿ ಜಂಟಿ ಕಾರ್ಯದರ್ಶಿ (ಪು ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಎಸ್‌.ವೈ. ಕುಳಗೇರಿ, ಇವರಿಗೆ ದಿನಾಂಕ: 01-09-2012 
ರಿಂದ ಅಂದರೆ ಸದರಿ ಅಧಿಕಾರಿಯವರಿಗೆ ಜಂಟಿ ಕಾರ್ಯದರ್ಶಿ ಹುದ್ದೆಗೆ ಪ್ರಭಾರದಲ್ಲಿರಿಸಿದ ದಿನಾಂಕದಿ೦ದಲೇ ಜಾರಿಗೆ ಬರುವಂತೆ ರಿಟ್‌ ಅರ್ಜಿ 


ಸಂಖ್ಯೆ ;. 32928/2012 (5-೧೧೦)ರ ಫಲಿತಾಂಶದ ಷರತ್ತುಗಳಿಗೆ ಒಳಪಟ್ಟು ವೇತನ ಶ್ರೇಣಿ ರೂ.48900-1200-52500-1350-60600-1500- 
63600ರಲ್ಲಿ ಜಂಟಿ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 


ವಿಶೇಷ ಮಂಡಳಿಯ ಆದೇಶಾನುಸಾರ, 
ಪಿ. ಓ೦ಪ್ರಕಾಶ, 
ಕಾರ್ಯದರ್ಶಿ, 
P.R. 1251 ಕರ್ನಾಟಕ ವಿಧಾನಸಭೆ ಸಚಿವಾಲಯ. 
ಕರ್ನಾಟಕ ವಿಧಾನಸಭೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕವಿಸಸ/ಆ-1/33/ಎಫ್‌ಪಿಪಿ97, ಬೆಂಗಳೂರು, ದಿನಾಂಕ: 25ನೇ ಆಗಸ್ಟ್‌, 2012. 


ವಿಷಯ: ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಉಪ ಕಾರ್ಯದರ್ಶಿ(ಆ.ವಿ) ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ. 


ಉಲ್ಲೇಖ: ಸಚಿವಾಲಯದ ಆದೇಶ ಸಂಖ್ಯೆ ; ಆ-1/181/ಲೆ.ಪ.ಹು.ಸೃ./2012, ದಿನಾಂಕ: 14-08-2012. 


2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6(1) ರ ಪ್ರಕಾರ 
ಹಾಗೂ 1977ರ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19(3)(ಎ)ನ್ನು ಓದಿಕೊಂಡಂತೆ ಈ 
ಸಚಿವಾಲಯದಲ್ಲಿ ಅಧೀನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಎಂ. ನಾಗರಾಜು, ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ 


(೭೪೯) 


೭೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೯, ೨೦೧೨ ಭಾಗ-೨ 





ಶ್ರೇಣಿ ರೂ.40050-1050-45300-1200-52500-1350-56550ರಲ್ಲಿ ಉಪ ಕಾರ್ಯದರ್ಶಿ (ಆಡಳಿತ ವಿಭಾಗ) ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ 
ನೀಡಲಾಗಿದೆ. 


ಸಭಾ ಸ್ಯಕ್ಷರ ಆದೇಶಾನುಸಾರ, 
ಪಿ. ಓಂಪ್ರಕಾಶ, 
ಕಾರ್ಯದರ್ಶಿ, 


೧.೧. 1252 
2 ಕರ್ನಾಟಕ ವಿಧಾನಸಭೆ ಸಚಿವಾಲಯ. 


ಕರ್ನಾಟಕ ವಿಧಾನಸಭೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕವಿಸಸ/ಆ-1/33/ಎಫ್‌ಪಿಪಿ/97, ಬೆಂಗಳೂರು, ದಿನಾಂಕ: 25ನೇ ಆಗಸ್ಟ್‌, 2012. 


ವಿಷಯ: ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಉಪ ಕಾರ್ಯದರ್ಶಿ ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ. 


2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6(1) ರ ಪ್ರಕಾರ 
ಹಾಗೂ 1977ರ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19(3)(ಎ)ನ್ನು ಓದಿಕೊಂಡಂತೆ ಹಾಗೂ ಅಧೀನ 
ಕಾರ್ಯದರ್ಶಿ ವೃಂದದ ಜ್ಯೇಷ್ಠತೆ ಹಾಗೂ ಮುಂಬಡ್ತಿ ದಿನಾಂಕಗಳ ಬಗ್ಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಭಿಪ್ರಾಯಕ್ಕೊಳಪಟ್ಟು 
ಮತ್ತು ರಿಟ್‌ ಅರ್ಜಿಗಳ ಸಂಖ್ಯೆ : 11250/2010 (8-೧೧೦) ಹಾಗೂ 27045/2012(5-ಣES) ಗಳ ಫಲಿತಾಂಶದ ಷರತ್ತುಗಳಿಗೆ ಒಳಪಟ್ಟು ಈ 
ಸಚಿವಾಲಯದಲ್ಲಿ ಅಧೀನ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಎನ್‌.ನರಸಿ೦ಹಮೂರ್ತಿ ಹಾಗೂ ಶ್ರೀಮತಿ ಎಂ.ಕೆ.ವಿಶಾಲಾಕ್ಷಿ, 
ಇವರುಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ.40050-1050-45300-1200-52500-1350-56550ರಲ್ಲಿ ಉಪ ಕಾರ್ಯದರ್ಶಿ 
ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 


ಸಭಾ ಕ್ಷರ ಆದೇಶಾನುಸಾರ, 
ಪಿ. ಓಂಪ್ರಕಾಶ, 
ಕಾರ್ಯದರ್ಶಿ, 

೧.೧. 1253 ಕರ್ನಾಟಕ ವಿಧಾನಸಭೆ ಸಚಿವಾಲಯ. 


ಕರ್ನಾಟಕ ವಿಧಾನಸಭೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕವಿಸಸ/ಆ-1/88/ಎಫ್‌ಪಿಪಿ/2002, ಬೆಂಗಳೂರು, ದಿನಾಂಕ: 27ನೇ ಮಾರ್ಚ್‌, 2012. 


ವಿಷಯ: ಕರ್ನಾಟಕ ವಿಧಾನಸಭೆ ಸಚಿವಾಲಯದ ನಿರ್ದೇಶಕರ (ಸಂಶೋಧನಾ ಮತ್ತು ಉಲ್ಲೇಖನಾ) ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ. 


2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 60) ರ ಪ್ರಕಾರ 
ಹಾಗೂ 1977ರ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19(3)(ಎ)ನ್ನು ಓದಿಕೊಂಡಂತೆ ಹಾಗೂ ರಿಟ್‌ 
ಅರ್ಜಿಗಳ ಸಂಖ್ಯೆ :6267/2012 ಮತ್ತು 6320-6323/2012ಗಳ ಫಲಿತಾಂಶಕ್ಕೆ ಒಳಪಟ್ಟು ಈ ಸಚಿವಾಲಯದಲ್ಲಿ ನಿರ್ದೇಶಕರ(ಪ್ರ (ಸಂಶೋಧನಾ 
ಮತ್ತು ಉಲ್ಲೇಖನಾ ಶಾಖೆ) ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಲಕ್ಷ್ಮಣರಾಜು ಅರಸ್‌, ಇವರಿಗೆ ದಿನಾಂಕ: 01-03-2012ರಿಂದ ಅಂದರೆ 
ಪ್ರಭಾರದಲ್ಲಿರಿಸಿದ ದಿನಾಂಕದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ 24450-600-26250-675-30300-750-31800ರಲ್ಲಿ ನಿರ್ದೇಶಕರ 
(ಸಂಶೋಧನಾ ಮತ್ತು ಉಲ್ಲೇಖನಾ ಶಾಖೆ) ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 

ವಿಶೇಷ ಮಂಡಳಿಯ ಆದೇಶಾನುಸಾರ, 
ಕೆ. ನೂರ್‌ ಮಹಮದ್‌, 


ಉಪ ಕಾರ್ಯದರ್ಶಿ, 


P.R. 1254 
ಡಿ ಕರ್ನಾಟಕ ವಿಧಾನಸಭೆ ಸಚಿವಾಲಯ. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೯, ೨೦೧೨ ೭೫೧ 





ಕರ್ನಾಟಕ ವಿಧಾನಸಭೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕವಿಸಸ/ಆ-1/32/ಉ.ನಿ.ಅ.ಕಾ.ಮು೦/2012, ಬೆ೦ಗಳೂರು, ದಿನಾಂಕ: 28ನೇ ಮಾರ್ಚ್‌, 2012. 


ಉಲ್ಲೇಖ: 1. ಅಧಿಸೂಚನೆ ಸಂಖ್ಯೆ :ಕವಿಸಸ/ಆ-1/32/ಎಫ್‌ಪಿಪಿ/2011, ದಿನಾ೦ಕ:13-12-2011, 


2. ಆದೇಶ ಸಂಖ್ಯೆ p ಕವಿಸಸ/ಆ-1/59/ಜ್ಕೇ.ಮುಂ.ಸೌ./2012, ದಿನಾಂಕ: 16-03-2012 


ಉಲ್ಲೇಖ(1)ರ ಅಧಿಸೂಚನೆಯ ರೀತ್ಯಾ ಶ್ರೀಮತಿ ಸಿ.ಸಿ.ದಾಕ್ಷಾಯಣಮ್ಮ ಶಾಖಾಧಿಕಾರಿ, ಇವರಿಗೆ ಪರಿಶಿಷ್ಠ ಜಾತಿಗೆ ಸೇರಿದ 27ನೇ ಬಿಂದುವಿನ 
ಎದುರು ಅಧೀನ ಕಾರ್ಯದರ್ಶಿ ಹುದ್ದೆಗೆ ಮುಂಬಡ್ತಿ ನೀಡಲಾಗಿದ್ದು, ರಿಟ್‌ ಅರ್ಜಿ ಸಂಖ್ಯೆ : 15438/2009(5-015)ರಲ್ಲಿನ ರಾಜ್ಯ ಉಚ್ಛ 
ನ್ಯಾಯಾಲಯದ ಆದೇಶದಂತೆ ಶ್ರೀ ಎಸ್‌.ಮೂರ್ತಿ, ಶಾಖಾಧಿಕಾರಿ, ಇವರನ್ನು ಸೇವೆಯಲ್ಲಿ ಪುನರ್‌ ನೇಮಕ ಮಾಡಿ ಉಲ್ಲೇಖ(2)ರ ಆದೇಶದ ರೀತ್ಯಾ 
ದಿನಾಂಕ: 25-5-2007ರಿಂದ ಜಾರಿಗೆ ಬರುವಂತೆ ಅಧೀನ ಕಾರ್ಯದರ್ಶಿ ಹುದ್ದೆಗೆ ಮುಂಬಡ್ತಿ ನೀಡಲಾಗಿದೆ. ಮುಂಬಡ್ತಿಯ ಪರಿಣಾಮವಾಗಿ 
ಅಧೀನ ಕಾರ್ಯದರ್ಶಿ ವೃಂದದ ಮೀಸಲಾತಿ ಬಿಂದುಗಳನ್ನು ಪುನರಾವಲೋಕಿಸಲಾಗಿ ಶ್ರೀಮತಿ. ಸಿ.ಸಿ.ದಾಕ್ಷಾಯಣಮ್ಮ ಇವರಿಗೆ 28ನೇ ಸಾಮಾನ್ಯ 
ವರ್ಗದ ಬಿಂದುವಿನ ಎದುರು ಪರಿಗಣಿಸಿ ದಿನಾಂಕ: 02-02-2012ರಿಂದ ಜಾರಿಗೆ ಬರುವಂತೆ ಉಪ ನಿರ್ದೇಶಕರ (ಸಂಶೋಧನಾ ಮತ್ತು ಉಲ್ಲೇಖನಾ) 
ಹುದ್ದೆಗೆ ವರ್ಗಾಯಿಸಲು ಇಲಾಖಾ ಪದೋನ್ನತಿ ಸಮಿತಿಯು ಶಿಫಾರಸ್ಸು ಮಾಡಿರುತ್ತದೆ. 


ಮೇಲೆ ತಿಳಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ 2003ರ ಕರ್ನಾಟಕ ವಿಧಾನ ಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) 
ನಿಯಮಾವಳಿಗಳ ನಿಯಮ 6() ರ ಪ್ರಕಾರ ಹಾಗೂ 1977ರ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 
19(3)(ಎ)ನ್ನು ಓದಿಕೊಂಡಂತೆ ಹಾಗೂ ರಿಟ್‌ ಅರ್ಜಿಗಳ ಸಂಖ್ಯೆ : 6267/2012 ಮತ್ತು 6320-6323/2012ಗಳ ಫಲಿತಾಂಶಕ್ಕೆ ಒಳಪಟ್ಟು 
ಈ ಸಚಿವಾಲಯದಲ್ಲಿ ಅಧೀನ ಕಾರ್ಯದರ್ಶಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ. ಸಿ.ಸಿ.ದಾಕ್ಷಾಯಣಮ್ಮ ಇವರನ್ನು ದಿನಾಂಕ: 
02-02-2012ರಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ. 14050-350-14400-400-16800-450-19500-525-22650-600-25050 ರಲ್ಲಿ 
ಉಪ ನಿರ್ದೇಶಕರ (ಸಂಶೋಧನಾ ಮತ್ತು ಉಲ್ಲೇಖನಾ) ಹುದ್ದೆಗೆ ವರ್ಗಾಯಿಸಲಾಗಿದೆ. 


ಸಭಾಧ್ಯಕ್ಷರ ಆದೇಶಾನುಸಾರ, 


ಕೆ. ನೂರ್‌ ಮಹಮದ್‌, 
ಉಪ ಕಾರ್ಯದರ್ಶಿ, 


೧.೧.12 
56 ಕರ್ನಾಟಕ ವಿಧಾನಸಭೆ ಸಚಿವಾಲಯ. 


ಕರ್ನಾಟಕ ವಿಧಾನಸಭೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕವಿಸಸ/ಆ-1/32/ಉ.ನಿ.ಅ.ಕಾ.ಮು೦/2012, ಬೆ೦ಗಳೂರು, ದಿನಾಂಕ: 28ನೇ ಮಾರ್ಚ್‌, 2012. 


ವಿಷಯ: ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಉಪ ನಿರ್ದೇಶಕರು/ಅಧೀನ ಕಾರ್ಯದರ್ಶಿ ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ. 


2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6(1) ರ ಪ್ರಕಾರ 
ಹಾಗೂ 1977ರ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19(3)(ಎ)ನ್ನು ಓದಿಕೊಂಡಂತೆ ಹಾಗೂ ರಿಟ್‌ 
ಅರ್ಜಿಗಳ ಸಂಖ್ಯೆ :6267/2012 ಮತ್ತು 6320-6323/2012ಗಳ ಫಲಿತಾಂಶಕ್ಕೆ ಒಳಪಟ್ಟು ಈ ಸಚಿವಾಲಯದಲ್ಲಿ ಉಪ ನಿರ್ದೇಶಕರು/ಅಧೀನ 
ಕಾರ್ಯದರ್ಶಿ ಪ್ರಭಾರ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಅಧಿಕಾರಿಗಳಿಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಲಾಗಿರುವ 
ಹುದ್ದೆಗಳಿಗೆ ದಿನಾಂಕ: 08-03-2012ರಿಂದ ಅಂದರೆ ಸದರಿ ಹುದ್ದೆಗೆ ಪ್ರಭಾರದಲ್ಲಿರಿಸಿದ ದಿನಾಂಕದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ. 
14050-350-14400-400-16800-450-19500-525-22650-600-25050ರಲ್ಲಿ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 























ಕ್ರಸಂ ಅಧಿಕಾರಿಗಳ ಹೆಸರು ಮುಂಬಡ್ತಿ ಹೊಂದಲಿರುವ ಹುದ್ದೆ 
1 ಶ್ರೀಮತಿ ಕೆ.ಕೆ. ಇಂದಿರಾ ಉಪ ನಿರ್ದೇಶಕರು 
2 ಶ್ರೀಮತಿ ಎಂ. ವಿಜಯಲಕ್ಷ್ಮಿ ಬಾಲರಾಜ್‌ ಅಧೀನ ಕಾರ್ಯದರ್ಶಿ 





ಸಭಾಧ್ಯಕ್ಷರ ಆದೇಶಾನುಸಾರ, 


ಕೆ. ನೂರ್‌ ಮಹಮದ್‌, 


ಉಪ ಕಾರ್ಯದರ್ಶಿ, 


P.R. 12 
ಸಂ ಕರ್ನಾಟಕ ವಿಧಾನಸಭೆ ಸಚಿವಾಲಯ. 


೭೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೯, ೨೦೧೨ ಭಾಗ-೨ 





ಕರ್ನಾಟಕ ವಿಧಾನಸಭೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕವಿಸಸ/ಆ-1/131/ಎಫ್‌ಪಿಪಿ /2005, ಬೆ೦ಗಳೂರು, ದಿನಾಂಕ: 17ನೇ ಮೇ , 2012. 


ವಿಷಯ: ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಅಭಿಲೇಖನಾಧಿಕಾರಿ ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ. 


2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6(1) ರ ಪ್ರಕಾರ 
ಹಾಗೂ 1977ರ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19(3)(ಎ)ನ್ನು ಓದಿಕೊಂಡಂತೆ ಈ 
ಸಚಿವಾಲಯದಲ್ಲಿ ವರದಿಗಾರರ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಕೆ.ಶ್ರೀನಿವಾಸ್‌, ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ 
ಶ್ರೇಣಿ ರೂ. 11400-300-12300-350-14400-400-16800-450-19500-525-21600ರಲ್ಲಿ ಅಭಿಲೇಖನಾಧಿಕಾರಿ ಹುದ್ದೆಗೆ ಸ್ಥಾನಪನ್ನ 
ಮುಂಬಡ್ತಿ ನೀಡಲಾಗಿದೆ. 


ಸಭಾಧ್ಯಕ್ಷರ ಆದೇಶಾನುಸಾರ, 
ಕೆ.ನೂರ್‌ ಮಹಮದ್‌, 
ಉಪ ಕಾರ್ಯದರ್ಶಿ, 


P.R. 12 
ಚ ಕರ್ನಾಟಕ ವಿಧಾನಸಭೆ ಸಚಿವಾಲಯ. 


ಕರ್ನಾಟಕ ವಿಧಾನಸಭೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕವಿಸಸ/ಆ-1/217/ಎಫ್‌ಪಿಪಿ/96, ಬೆಂಗಳೂರು, ದಿನಾಂಕ: 17ನೇ ಮೇ, 2012. 


ವಿಷಯ: ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಚರ್ಚಾ ಸಂಪಾದಕರ ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ. 


2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6/1) ರ ಪ್ರಕಾರ 
ಹಾಗೂ 1977ರ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19(3)(ಎ)ನ್ನು ಓದಿಕೊಂಡಂತೆ ಈ 
ಸಚಿವಾಲಯದಲ್ಲಿ ಸಹಾಯಕ ಚರ್ಚಾ ಸಂಪಾದಕರ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಎಂ.ಆರ್‌ ಶೇಷಾದ್ರಿ, ಇವರಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ವೇತನ ಶ್ರೇಣಿ ರೂ. 14050-350-14400-400-16800-450-19500-525-22650-600-25050ರಲ್ಲಿ ಚರ್ಚಾ ಸಂಪಾದಕರ ಹುದ್ದೆಗೆ 
ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 


ಕೆ. ನೂರ್‌ ಮಹಮದ್‌, 


ಉಪ ಕಾರ್ಯದರ್ಶಿ, 


ಸಭಾಧ್ಯಕ್ಷರ ಆದೇಶಾನುಸಾರ, 


P.R. 12 
is ಕರ್ನಾಟಕ ವಿಧಾನಸಭೆ ಸಚಿವಾಲಯ. 


ಕರ್ನಾಟಕ ವಿಧಾನಸಭೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕವಿಸಸ/ಆ-1/114/ಎಫ್‌.ಪಿ.ಪಿ/2005, ಬೆ೦ಗಳೂರು, ದಿನಾಂಕ: 25ನೇ ಆಗಸ್ಟ್‌, 2012. 
ವಿಷಯ: ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಶಾಖಾಧಿಕಾರಿ ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ. 
2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 60) ರ ಪ್ರಕಾರ 
ಹಾಗೂ 1977ರ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19(3)(ಎ)ನ್ನು ಓದಿಕೊಂಡಂತೆ ಈ 
ಸಚಿವಾಲಯದಲ್ಲಿ ಹಿರಿಯ ಸಹಾಯಕರುಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ನೌಕರರುಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ 


ಶ್ರೇಣಿ ರೂ. 22800-600-24600-700-28800-800-33600-900-39000-1050-43200ರಲ್ಲಿ ಶಾಖಾಧಿಕಾರಿ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ 
ನೀಡಲಾಗಿದೆ. 


1. ಶ್ರೀ ಕೆ.ಮೊಹಮ್ಮದ್‌ ಗೌಸ್‌ 
2. ಶ್ರೀಮತಿ ಎಸ್‌.ಎಲ್‌. ಶಾಮಲ 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೯, ೨೦೧೨ ೭೫೩ 





- ಶ್ರೀ ಹೆಚ್‌.ಎಲ್‌. ಬುದ್ಧ 
. ಶ್ರೀಮತಿ ಹೆಚ್‌.ಎಸ್‌. ಕಸ್ತೂರಿ 
. ಶ್ರೀಮತಿ ಜಯಲಕ್ಷ್ಮಮ್ಮ 

ಇ we ೬ 
. ಶ್ರೀ ಸಂದೀಪ್‌ ವಿ.ಬೆಟ್‌ಸೂರ್‌ 
- ಶ್ರೀ ಬಿ.ವೈ. ಶ್ರೀಧರ್‌ 


AI ಲಾ ಟಾ ಜಯ. UW 


ಸಭಾಧ್ಯಕ್ಷರ ಆದೇಶಾನುಸಾರ, 
ಕೆ.ನೂರ್‌ ಮಹಮದ್‌, 
ಉಪ ಕಾರ್ಯದರ್ಶಿ, 


ಪಿ.ಆರ್‌. 1261 
pi ಕರ್ನಾಟಕ ವಿಧಾನಸಭೆ ಸಚಿವಾಲಯ. 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಹೆಚ್‌ಡಿ 485 ಎಸ್‌ಎಸ್‌ಟಿ 2012, ಬೆ೦ಗಳೂರು, ದಿನಾಂಕ: 03ನೇ ಅಕ್ಟೋಬರ್‌, 2012. 


ಕಾವೇರಿ ನೀರಿನ ವಿವಾದಕ್ಕೆ ಸಂಬಂಧಿಸಿದಂತೆ ನಡೆಯಬಹುದಾದಂಥ ಚಳುವಳಿಗಳನ್ನು ನಿಭಾಯಿಸಿ ನಿಯಂತ್ರಿಸಲು ಹಾಗೂ ಮಂಡ್ಯ 
ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಹಿತದೃಷ್ಟಿಯಿಂದ 1973ರ ಭಾರತೀಯ ದಂಡ ಪ್ರಕಿಯಾ ಸಂಹಿತೆಯ ಕಲಂ 21ರನ್ವಯ ಈ 
ಕೆಳಕಂಡ ಅಧಿಕಾರಿಗಳನ್ನು ಅವರವರ ಹೆಸರಿನ ಮುಂದೆ ನಮೂದಿಸಿರುವ ಪ್ರದೇಶಗಳ ವ್ಯಾಪ್ತಿಗೆ ಅನ್ವಯಿಸುವಂತೆ ವಿಶೇಷ ದಂಡಾಧಿಕಾರಿಗಳನ್ನಾಗಿ 


ತತ್‌ಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶವರೆಗೆ ಸರ್ಕಾರವು ನೇಮಿಸಿದೆ. 












































ಕ್ರ ವಿಶೇಷ ದಂಡಾಧಿಕಾರಿಯಾಗಿ ನೇಮಕ ಮಾಡಿರುವ ವಿಶೇಷ ದಂಡಾಧಿಕಾರಿಯಾಗಿ ಕರ್ತವ್ಯ ಮೊಬೈಲ್‌ 
ಸಂ. ಅಧಿಕಾರಿಯ ಹೆಸರು ಮತ್ತು ಹುದ್ದೆ ನಿರ್ವಹಿಸುವ ವ್ಯಾಪ್ತಿ ದೂರವಾಣಿ 
ಶ್ರೀ/ಶ್ರೀಮತಿ ಸಂಖ್ಯೆ 
1 2 3 4 
1 ಮಹೇಶ್‌, ಉಪ ಕಾರ್ಯದರ್ಶಿ (ಆಡಳಿತ) ಜಿಲ್ಲಾ ಮಂಡ್ಯ ಗ್ರಾಮಾಂತರ ಠಾಣಾ ವ್ಯಾಪ್ತಿ 9480872001 
ಪಂಚಾಯತ್‌, ಮಂಡ್ಯ. 
2 ಸಿ.ರಾಜು, ಯೋಜನಾ ನಿರ್ದೇಶಕರು ನಗರಾಭಿವೃದ್ಧಿ ಕೋಶ, | ಮದ್ದೂರು ತಾಲ್ಲೂಕು ಗೆಜ್ಜಲಗೆರೆ 974141600 
ಮಂಡ್ಯ. ಹಾಗೂ ಸುತ್ತಮುತ್ತ 
3 ವೆಂಕಟರಮಣರೆಡ್ಡಿ, ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ, ಬೆಸಗರಹಳ್ಳಿ ಮತ್ತು ಕೊಪ್ಪ ಹೋಬಳಿ 9900239890 
ಮಂಡ್ಯ ಜಿಲ್ಲೆ. 
4 ಲಕ್ಷ್ಮಣ ನಾಯಕ್‌, ಜಿಲ್ಲಾ ಹಿಂದುಳಿದ ಮತ್ತು ಕೆ.ಎಂ.ದೊಡ್ಡಿ ಪೊಲೀಸ್‌ ಠಾಣಾ 9845477902 
ಅಲ್ಪ ಸಂಖ್ಯಾತರ ಇಲಾಖೆ, ಮಂಡ್ಯ ಜಿಲ್ಲೆ. ವ್ಯಾಪ್ತಿ 
5 ಲೋಕೇಶ್‌, ಸಹಾಯಕ ನಿರ್ದೇಶಕರು, ಮೀನುಗಾರಿಕೆ ಮಳವಳ್ಳಿ ಗ್ರಾಮಾಂತರ ಪೊಲೀಸ್‌ 9844184899 
ಇಲಾಖೆ, ಮಂಡ್ಯ. ಠಾಣಾ ವ್ಯಾಪ್ತಿ 
6 ಡಾ| ಬಿ.ನರಸಿ೦ಹಮೂರ್ತಿ, ಉಪ ನಿರ್ದೇಶಕರು, ಬಸರಾಳು ಮತ್ತು ಕೆರಗೋಡು ಠಾಣಾ | 9448812190 
ಪಶುಸಂಗೋಪನಾ ಇಲಾಖೆ, ಮಂಡ್ಯ. ವ್ಯಾಪ್ತಿ 
7 ಕೆ.ನರೇಂದ್ರ ಬಾಬು, ಉಪ ನಿರ್ದೇಶಕರು, ಶಿವಳ್ಳಿ ಠಾಣಾ ವ್ಯಾಪ್ತಿ 9448999224 
ಪಶುಸಂಗೋಪನಾ ಇಲಾಖೆ, ಮಂಡ್ಯ. 
8 1 ಹೆಜ್‌.ಎಲ್‌.ನಾಗರಾಜು, ತಹಶೀಲ್ದಾರ್‌ ಹಾಗೂ ಕೆ.ಆರ್‌.ಪೇಟೆ ತಾಲ್ಲೂಕು ಜೊತೆಗೆ 9480695290 
ತಾಲ್ಲೂಕು ಕಾ.ನಿ.ದಂಡಾಧಿಕಾರಿ, ಕೆ.ಆರ್‌.ಪೇಟೆ. ಕೆ.ಆರ್‌.ಸಾಗರ ಠಾಣಾ ವ್ಯಾಪ್ತಿಯ 
ಹೆಚ್ಚುವರಿ ವಿಶೇಷ ದಂಡಾಧಿಕಾರಿ 
ಕೆ.ಆರ್‌.ಸಾಗರ ಪೊಲೀಸ್‌ ಠಾಣಾ 
2) ರಾಜೇಂದ್ರ ಕಾರ್ಯನಿರ್ವಾಹಕಾಧಿಕಾರಿ(ಪು ವ್ಯಾಪಿ ಮತ್ತು ಪುಮ ಸೀತಾ 
ತಾಲ್ಲೂಕು ಪಂಚಾಯಿತಿ, ಶ್ರೀರಂಗಪಟ್ಟಣ ತಾಲ್ಲೂಕು ಫಕ್ತದಪಾಕಿನಂಿಗ್‌ ಪರೇಶ 
ವ್ಯಾಪಿವರೆಗೆ 








೭೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೯, ೨೦೧೨ ಭಾಗ-೨ 












































ಕ್ರ ವಿಶೇಷ ದಂಡಾಧಿಕಾರಿಯಾಗಿ ನೇಮಕ ಮಾಡಿರುವ ವಿಶೇಷ ದಂಡಾಧಿಕಾರಿಯಾಗಿ ಕರ್ತವ್ಯ ಮೊಬೈಲ್‌ 
ಸಂ. ಅಧಿಕಾರಿಯ ಹೆಸರು ಮತ್ತು ಹುದ್ದೆ ನಿರ್ವಹಿಸುವ ವ್ಯಾಪ್ತಿ ದೂರವಾಣಿ 
ಶ್ರೀ/ಶ್ರೀಮತಿ ಸಂಖ್ಯೆ 
1 2 3 4 
9 ಬಸವರಾಜು, ಕಾರ್ಯನಿರ್ವಾಹಕಾಧಿಕಾರಿ, ಮೇಲುಕೋಟೆ ಪೊಲೀಸ್‌ ಠಾಣಾ 9480882125 
ತಾಲ್ಲೂಕು ಪಂಚಾಯಿತಿ, ಪಾಂಡವಪುರ ತಾಲ್ಲೂಕು. ವ್ಯಾಪ್ತಿ ಹಾಗೂ ಕೆ.ಆರ್‌.ಎಸ್‌. 
ನಾರ್ಥ್‌ಬ್ಯಾಂಕ್‌ ಮತ್ತು ಗೇಟ್‌ ವ್ಯಾಪ್ತಿ 
10 ಚಂದ್ರಮೌಳಿ, ಕಾರ್ಯನಿರ್ವಾಹಕಾಧಿಕಾರಿ, ತಾಲ್ಲೂಕು ಕೆ.ಆರ್‌.ಪೇಟೆ ಗ್ರಾಮಾಂತರ 9480872105 
ಪಂಚಾಯಿತಿ, ಕೆ.ಆರ್‌.ಪೇಟೆ. ಪೊಲೀಸ್‌ ಠಾಣಾ ವ್ಯಾಪ್ತಿ ಮತ್ತು 
ಕೆ.ಆರ್‌.ಎಸ್‌.ನ ಸಂತೇಮೈದಾನದಿಂದ 
ಹುಲಿಕೆರೆವರೆಗೆ 
1] ಸತ್ಯನಾರಾಯಣ, ಕಾರ್ಯನಿರ್ವಾಹಕಾಧಿಕಾರಿ, ತಾಲ್ಲೂಕು ಬೆಳ್ಳೂರು ಮತ್ತು ಬಿಂಡಿಗನವಿಲೆ 9480872120 
ಪಂಚಾಯಿತಿ, ನಾಗಮಂಗಲ ತಾಲ್ಲೂಕು ಠಾಣಾ ವ್ಯಾಪ್ತಿ 
12 ಮಂಜುಳ ಹೆಚ್‌.ಪಿ, ಜಿಲ್ಲಾ ಯುವಜನ ಕ್ರೀಡಾಧಿಕಾರಿ, ಮಂಡ್ಯ ನಗರ ಪೂರ್ವ ಠಾಣೆ ವ್ಯಾಪ್ತಿ | 9886777792 
ಮಂಡ್ಯ 
13 ರಮ್ಯ, ಭೂ ದಾಖಲೆಗಳ ಉಪ ನಿರ್ದೇಶಕರು, ಮಂಡ್ಯ. ಮಂಡ್ಯ ನಗರ ಪಶ್ಚಿಮ ಠಾಣೆ ವ್ಯಾಪ್ತಿ 9945822696 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪ್ರಕಾಶ ವೈ.ಕೆ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧, 1262 ಒಳಾಡಳಿತ ಇಲಾಖೆ (ಕಾನೂನು ಮತ್ತು ಸುವ್ಯವಸ್ಥೆ). 


HIGH COURT OF KARNATAKA 
CORRIGENDUM 
No. LCA Il-11/2011 (Main) CAO, Bangalore, dated: 1° October, 2012. 
In Notification No. LCA-ll-11 (Main)y/2011 dated 12-07-2012, the name of the Sheristedar shown at Sl.No.4 shall be read as 
‘Fareed Ahmed’, instead of ‘Faried Ahmed’ 


P. KRISHNA BHAT, 
Registrar General, 
P.R. 1263 High Court of Karnataka. 


OFFICE OF THE KARNATAKA LAW REPORTING COUNCIL, BANGALORE. 
NOTIFICATION 
No. LRC.03/EL/GOS/2012, Bangalore, dated: 9" October, 2012. 


Sri H. Vooleppa, Deputy Chief Translator, Karnataka Law Reporting Council, Bangalore is granted 05 days of Commuted 
Leave (10HPL) from 03-09-2012 to 07-09-2012 (bdi) on private affairs. 


Sri H. Vooleppa, Deputy Chief Translator is reposted to the same post after the expiry of leave period. 


Certified that under rule 52(b) (ii) of the KCSRs that Sri H. Vooleppa, Deputy Chief Translator, Karnataka Law Reporting 
Council, Bangalore would have actually continued to officiate as Deputy Chief Translator during the above leave period but for 


proceeding on leave. 


Secretary, 
Karnataka Law Reporting Council, 
P.R. 1264 Bangalore. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೯, ೨೦೧೨ ೭೫೫ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 577 ಸಅಸೇ 2012, ಬೆಂಗಳೂರು, ದಿನಾಂಕ: 10ನೇ ಅಕ್ಟೋಬರ್‌, 2012. 


ಕರ್ನಾಟಕ ಸರ್ಕಾರ ಸಚಿವಾಲಯದ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆಯ ಸೇವೆಗೆ ಸೇರಿದ ಈ ಕೆಳಕಂಡ 
ಶಾಖಾಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೂ.30400-51300ರ ವೇತನ ಶ್ರೇಣಿಯ ಸಹಾಯಕ 
ಪ್ರಾರೂಪಕಾರ ಮತ್ತು ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ 
ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 








ಕ್ರಮ ಮುಂಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಿರುವ 
ಅಧಿಕಾರಿಯ ಹೆಸರು ಮತ್ತು ಇಲಾಖೆ KN ಈ = 
ಸಂಖ್ಯೆ ಎ ಇಲಾಖೆ 
1. ಶ್ರೀ ಕೆ.ಎಸ್‌.ಶ್ರೀಧರ, ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 


ಶಾಖಾಧಿಕಾರಿ (ಪಾರೂಪಣಾ), ಸಂಸದೀಯ ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಂಸದೀಯ 
್ರಾ ಶ್ತ 


ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆ. | ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆ 
ಇಲ್ಲಿ ಖಾಲಿ ಇರುವ ಹುದ್ದೆ. 





2 ಶ್ರೀ ಹೆಚ್‌.ರಾಜ್‌ಕುಮಾರ್‌, ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 
ಶಾಖಾಧಿಕಾರಿ (ಪ್ರಾರೂಪಣಾ),. ಸಂಸದೀಯ (ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಂಸದೀಯ 


ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆ. | ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆ 
ಇಲ್ಲಿ ಖಾಲಿ ಇರುವ ಹುದ್ದೆ. 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಲಕ್ಷ್ಮೀನಾರಾಯಣ ರಾವ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
P.R. 1265 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 605 ಸಅಸೇ 2012, ಬೆಂಗಳೂರು, ದಿನಾಂಕ: 10ನೇ ಅಕ್ಟೋಬರ್‌, 2012. 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆಯಲ್ಲಿ ಪ್ರಸ್ತುತ ಸಹಾಯಕ 
ನಿರ್ದೇಶಕರಾಗಿ(ಕನ್ನಡ) ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಕೆ.ಕಿಷನ್‌ ರಾವ್‌ ಇವರಿಗೆ ರೂ.40050-56550ರ ವೇತನ ಶ್ರೇಣಿಯ ಅಪರ ನಿರ್ದೇಶಕರು 


(ಭಾಷಾಂತರ), ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಂಸದೀಯ ವ್ಯವಹಾರಗಳು 
ಮತ್ತು ಶಾಸನ ರಚನಾ ಇಲಾಖೆಯಲ್ಲಿ ಖಾಲಿ ಇರುವ ಅಪರ ನಿರ್ದೇಶಕರು(ಭಾಷಾ೦ತರ) ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಲಕ್ಷ್ಮೀನಾರಾಯಣ ರಾವ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
P.R. 1266 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3). 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಂವ್ಯಶಾಇ 32 ಭಾನಿವಿ 2012, ಬೆಂಗಳೂರು, ದಿನಾಂಕ: 27ನೇ ಜೂನ್‌, 2012. 


ಭಾಷಾಂತರ ನಿರ್ದೇಶನಾಲಯದಲ್ಲಿ ಖಾಲಿಯಿರುವ ಸಹಾಯಕ ನಿರ್ದೇಶಕರ ಹುದ್ದೆಗಳಿಗೆ ಈ ಕೆಳಗೆ ನಮೂದಿಸಿರುವ ಸ೦ಶೋಧನಾಧಿಕಾರಿ 
ವೇತನ ಶ್ರೇಣಿ 22800-43200 ವೃಂದದ ಅಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಹಾಯಕ 


೭೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೯, ೨೦೧೨ 


ಭಾಗ-೨ 





ನಿರ್ದೇಶಕರು ವೇತನ ಶ್ರೇಣಿ 28,100-50,100ರ ಹುದ್ದೆಗಳಿಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರ ಹೆಸರುಗಳ ಮುಂದೆ ನಮೂದಿಸಿರುವ ಹುದ್ದೆಗಳಲ್ಲಿ 


ಸ್ಥಳನಿಯುಕ್ತಿಗೊಳಿಸಲಾಗಿದೆ. 





1. ಶ್ರೀ ಎಂ. ಸುಧಾಕರ, 
ಸಂಶೋಧನಾಧಿಕಾರಿ, 
ಭಾಷಾಂತರ ನಿರ್ದೇಶನಾಲಯ (ಪ್ರಸ್ತುತ 
ನಿಯೋಜನೆ ಮೇಲೆ ಉಪ ಮುಖ್ಯ 


ಭಾಷಾಂತರ ನಿರ್ದೇಶನಾಲಯದ ಶ್ರೀ ಎಸ್‌.ಎಸ್‌. ಪರಮೇಶ್‌ 
ಸಹಾಯಕ ನಿರ್ದೇಶಕರು ಇವರ ವಯೋನಿವೃತ್ತಿಯಿಂದ 
ತೆರವಾದ ಸಹಾಯಕ ನಿರ್ದೇಶಕರ ಹುದ್ದೆಗೆ ನೇಮಿಸಲಾಗಿದೆ. 


ಭಾಷಾಂತರಕಾರರು ಕರ್ನಾಟಕ ಕಾನೂನು 
ವರದಿ ಪರಿಷತ್‌, ಬೆ೦ಗಳೂರು). 





ಭಾಷಾಂತರ ನಿರ್ದೇಶನಾಲಯದ ಶ್ರೀಮತಿ ಶಾರದಾ ಜಿ.ರಾವ್‌, 
ಸಹಾಯಕ ನಿರ್ದೇಶಕರು ಇವರ ವಯೋನಿವೃತ್ತಿಯಿಂದ 
ತೆರವಾದ ಸಹಾಯಕ ನಿರ್ದೇಶಕರ ಹುದ್ದೆಗೆ ನೇಮಿಸಲಾಗಿದೆ. 


2. ಶ್ರೀ ಎಂ. ನಾರಾಯಣಸ್ವಾಮಿ, 
ಸಂಶೋಧನಾಧಿಕಾರಿ, 

ಭಾಷಾಂತರ ನಿರ್ದೇಶನಾಲಯ (ಪ್ರಸ್ತುತ 
ನಿಯೋಜನೆ ಮೇಲೆ ಉಪ ಮುಖ್ಯ 
ಭಾಷಾಂತರಕಾರರು ಕರ್ನಾಟಕ ಕಾನೂನು 
ವರದಿ ಪರಿಷತ್‌, ಬೆ೦ಗಳೂರು). 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಶ್ರೀಧರ್‌, 
ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 


ಪಿ.ಆರ್‌. 1267 ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ. 


HIGH COURT OF KARNATAKA 
NOTIFICATION 
No. LCA-ll. 11(Rtmt)/2011, Bangalore, Dated 11" October, 2012. 
Sri.H.Adiveppa, Chief Administrative Officer, working in Raichur District, is permitted to retire from service on the 
afternoon of 31-10-2012, on attaining the age of superannuation, under Rule 95(1) of K.C.S. Rules. 


By Order, 
V.K. HASYAGAR, 
Assistant Registrar, 


P.R. 1268 HIGH COURT OF KARNATAKA. 


ಶಿಕ್ಷ. ಣ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಇಡಿ 84 ಡಿಪಿಐ 2012, ಬೆಂಗಳೂರು, ದಿನಾಂಕ: 05ನೇ ಸೆಪ್ಟೆಂಬರ್‌, 2012. 


ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 60 ವರ್ಷಗಳ ವಯೋಮಿತಿ ಪೂರೈಸಿ 2012ನೇ ಸಾಲಿನಲ್ಲಿ ಸರ್ಕಾರಿ ಸೇವೆಯಿಂದ ನಿವೃತ್ತರಾಗಲಿರುವ 
ಅಧಿಕಾರಿಗಳು ವಯೋನಿವೃತ್ತಿ ಹೊಂದಲಿದ್ದಾರೆಂದು ಪ್ರಕಟಿಸಲಾಗಿದ್ದ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಇಡಿ 07 ಡಿಪಿಐ 2012, 
ದಿನಾಂಕ: 31-01-2012 ರಲ್ಲಿ ಉಪ ನಿರ್ದೇಶಕರ ವೃಂದದ ಕ್ರಮ ಸಂಖ್ಯೆ : 26ರ ಅಧಿಕಾರಿಗೆ ಸಂಬಂಧಿಸಿದಂತೆ 








ಕಮ 
ನಷ ಅಧಿಕಾರಿಯ ಹೆಸರು ಮತು ಹುದೆ ಜನ್ನ ದಿನಾಂಕ ನಿವೃತ್ತಿ ದಿನಾಂಕ 
ಸಂಖ್ಯೆ ಹಾ ನ್ನ | ೪-2 

26. | ಟಿ.ಬಸವರಾಜ್‌, 15-08-1952 31-08-2012 


ಪ್ರಾಂಶುಪಾಲರು, ಸರ್ಕಾರಿ ಶಿಕ್ಷಕರ ಪ್ರಶಿಕ್ಷಣ 
ಮಹಾವಿದ್ಯಾಲಯ, ಚಿಕ್ಕಬಳ್ಳಾಪುರ. 




















ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೯, ೨೦೧೨ ೭೫೭ 





ಎಂದು ಇರುವುದನ್ನು ಈ ಕೆಳಕಂಡಂತೆ ತಿದ್ದಿಕೊಂಡು ಓದಿಕೊಳ್ಳತಕ್ಕದ್ದು. 


























ಕಮ 
ನ ಅಧಿಕಾರಿಯ ಹೆಸರು ಮತ್ತು ಹುದೆ ಜನ್ನ ದಿನಾಂಕ ನಿವೃತ್ತಿ ದಿನಾಂಕ 
ಸಂಖ್ಯೆ ೨ ಎ ಕ್ರ ಸ್ರ 
26. ಟಿ. ಬಸವರಾಜ್‌, 15-09-1952 30-09-2012 
ಪ್ರಾಂಶುಪಾಲರು, ಸರ್ಕಾರಿ ಶಿಕ್ಷಕರ ಪ್ರಶಿಕ್ಷಣ 
ಮಹಾವಿದ್ಯಾಲಯ, ಚಿಕ್ಕಬಳ್ಳಾಪುರ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಶ್ರೀಪಾದು . ಹೆಚ್‌.ಎನ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧. 1269 ಶಿಕ್ಷಣ ಇಲಾಖೆ (ಆಡಳಿತ). 


ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 85 ಡಿಪಿಐ 2012, ಬೆ೦ಗಳೂರು, ದಿನಾಂಕ: 24ನೇ ಸೆಪ್ಟೆಂಬರ್‌, 2012. 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ, ಉಪ ನಿರ್ದೇಶಕರು ಹಾಗೂ ತತ್ಸಮಾನ ವೃಂದದ ಅಧಿಕಾರಿಯಾದ ಶ್ರೀ ಶೇಖ ಮಹಬೂಬ ಹುಸೇನ್‌, 


ಉಪ ನಿರ್ದೇಶಕರು (ಯೋಜನೆ) ಅಪರ ಆಯುಕ್ತರ ಕಛೇರಿ, ಗುಲಬರ್ಗಾ ಇವರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು 1958ರ ನಿಯಮ- 
285(2)ರ ಮೇರೆಗೆ ದಿನಾಂಕ : 30-09-2012 ರಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ಸ್ವಯಂ ನಿವೃತ್ತಿ ಹೊಂದಲು ಅನುಮತಿ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಶ್ರೀಪಾದು . ಹೆಚ್‌.ಎನ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

೧.೧. 1270 ಶಿಕ್ಷಣ ಇಲಾಖೆ (ಆಡಳಿತ). 

ಶಿಕ್ಷಣ ಸಚಿವಾಲಯ 
ತಿದ್ದೋಲೆ 
ಸಂಖ್ಯೆ: ಇಡಿ 08 ಡಿಪಿಐ 2012, ಬೆ೦ಗಳೂರು, ದಿನಾಂಕ: 27ನೇ ಸೆಪ್ಟೆಂಬರ್‌, 2012. 
ಸರ್ಕಾರದ ಅಧಿಸೂಚನೆ ಸಂಖ್ಯೆಇಡಿ 08 ಡಿಪಿಐ 2012, ದಿನಾಂಕ:14-06-2012ರ ಎರಡನೇ ಸಾಲಿನಲ್ಲಿ ವೇತನ ಶ್ರೇಣಿ 

ರೂ.14050-25050 ಎಂಬುದನ್ನು ರೂ.28100-50100 ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಶ್ರೀಪಾದು . ಹೆಚ್‌.ಎನ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧. 1271 ಶಿಕ್ಷಣ ಇಲಾಖೆ (ಆಡಳಿತ). 


ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 81 ಡಿಪಿಐ 2012(1), ಬೆ೦ಗಳೂರು, ದಿನಾಂಕ: 12ನೇ ಅಕ್ಟೋಬರ್‌, 2012. 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ, ಉಪ ನಿರ್ದೇಶಕರು ಹಾಗೂ ತತ್ಸಮಾನ ವೃಂದದ ಈ ಕೆಳಕಂಡ ಅಧಿಕಾರಿಗಳಿಗೆ ರೂ.40050-56550ರ 


ಗ್ರೂಪ್‌ - ಎ ಹಿರಿಯ ವೇತನ ಶ್ರೇಣಿಯ ಸಹ ನಿರ್ದೇಶಕರು ಹಾಗೂ ತತ್ಸಮಾನ ವೃಂದದ ಹುದ್ದೆಗಳಿಗೆ ಸ್ಥಾನಪನ್ನ ಬಡ್ತಿ ನೀಡಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಲಾಗಿರುವ ಹುದ್ದೆ ಮತ್ತು ಸ್ಥಳಗಳಿಗೆ ನಿಯುಕ್ತಿಗೊಳಿಸಿದೆ. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೯, ೨೦೧೨ 








ಹೆಸರು, ಕರ್ತವ್ಯ ನಿರ್ವಹಿಸುತ್ತಿರುವ ಹುದ್ದೆ ಮತ್ತು ಸ್ಥಳ 


ಶ್ರೀ/ಶ್ರೀಮತಿ 


ಮುಂಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ ಮತ್ತು 


ಸ್ಥಳ 
ಘಿ 





ಎ.ಟಿ.ಚಾಮರಾಜ, 
ಉಪ ನಿರ್ದೇಶಕರು(ಆಡಳಿತ), 


ಸಾರ್ವಜನಿಕ ಶಿಕ್ಷಣ ಇಲಾಖೆ, ಹಾಸನ 


ಸಹ ನಿರ್ದೇಶಕರು (ಶಾಲಾ ಶಿಕ್ಷಣ), 


ಆಯುಕ್ತರ ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಬೆ೦ಗಳೂರು. 





ಸುನಂದ ಬಿ.ಮೂಗನೂರ, 
ಪ್ರಾಂಶುಪಾಲರು, 


ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ, ಕೊಪ್ಪಳ. 


ಪ್ರಾಂಶುಪಾಲರು, 

ಶಿಕಕರ ಶಿಕ್ಷಣ ಮಹಾವಿದ್ದಾಲಯ, 
ಬೃ ಖೃ p) 
ಚಿತ್ರದುರ್ಗ. 





ಬಿ.ಎ.ರಾಜಶೇಖರ 

ಉಪ ನಿರ್ದೇಶಕರು (ಪ್ರಾಥಮಿಕ ಶಿಕ್ಷಣ) 
ಆಯುಕ್ತರ ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಬೆಂಗಳೂರು. 


ಸಹ ನಿರ್ದೇಶಕರು, ಬೆಂಗಳೂರು ವಿಭಾಗ, 
ಆಯುಕ್ತರ ಕಛೇರಿ, 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು. 





ಹೆಚ್‌.ಬಾಲರಾಜ್‌, 


ರೀಡರ್‌, ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ, ಬೆಳಗಾವಿ. 


ಪ್ರಾಂಶುಪಾಲರು, ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ, 


ಗುಲಬರ್ಗಾ. 





ನಾಗೇಂದಕುಮಾರ್‌, 
ಉಪ ನಿರ್ದೇಶಕರು (ಪಠ್ಯಪುಸ್ತಕ), 


ಡಿ.ಎಸ್‌.ಇ.ಆರ್‌.ಟಿ, ಬೆಂಗಳೂರು. 


ಸಹ ನಿರ್ದೇಶಕರು, (ಮಧ್ಯಾಹ್ನ ಉಪಹಾರ 
ಯೋಜನೆ)ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು. 
(ಶೀ ಬಿಜಿ. ನಾಯಕ್‌ ಇವರ ವರ್ಗಾವಣೆಯಿಂದ 


ತೆರವಾದ ಹುದ್ದೆ). 





ನರಸಿಂಹಯ್ಯ, 
ಉಪ ನಿರ್ದೇಶಕರು(ವಿಜ್ಞಾನ ತಂತ್ರಜ್ಞಾನ). 
ಡಿ.ಎಸ್‌.ಇ.ಆರ್‌.ಟಿ, ಬೆಂಗಳೂರು. 


ಸಹ ನಿರ್ದೇಶಕರು, 
ಸರ್ವ ಶಿಕ್ಷಣ ಅಭಿಯಾನ, ರಾಜ್ಯ ಕಛೇರಿ, ಬೆಂಗಳೂರು. 





ಜೋಹರ್‌ ಜಬೀನ್‌, 

ರೀಡರ್‌, 

ಶಿಕಕರ ಶಿಕಣ ಮಹಾವಿದ್ನಾಲಯ, ಮೈಸೂರು. 
ವಿ bY p) 0) 


ಪ್ರಾಂಶುಪಾಲರು, 
ಶಿಕಕರ ಶಿಕಣ ಮಹಾವಿದ್ದಾಲಯ, ಮೈಸೂರು. 
ವಿ ಮಿ p) 0) 











ಕೆ. ಗೋಪಾಲ, 

ಪ್ರಾಂಶುಪಾಲರು, 

ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ, ಯರಮರಸ್‌, 
ರಾಯಚೂರು. 





ಪ್ರಾಂಶುಪಾಲರು, 

ಶಿಕಕರ ಶಿಕ್ಷಣ ಮಹಾವಿದ್ದಾಲಯ, 
ಇ ಖೃ p) 
ಬೆಳಗಾವಿ. 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಶ್ರೀಪಾದು . ಹೆಚ್‌.ಎನ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ(ಆಡಳಿತ). 


ಶಿಕ್ಷ. ಣ ಸಚಿವಾಲಯ 





ಅಧಿಸೂಚನೆ 
ಸಂಖ್ಯೆ: ಇಡಿ 81 ಡಿಪಿಐ 2012, ಬೆಂಗಳೂರು, ದಿನಾಂಕ: 17ನೇ ಅಕ್ಟೋಬರ್‌, 2012. 


ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪ ನಿರ್ದೇಶಕರು ಹಾಗೂ ತತ್ಸಮಾನ ವೃಂದದ ಅಧಿಕಾರಿಯಾದ ಶ್ರೀ ಟಿ.ಸಿ.ಚ೦ದ್ರಯ್ಯ 


ಉಪನಿರ್ದೇಶಕರು(ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಉತ್ತರ, ಬೆಂಗಳೂರು ಇವರಿಗೆ ಗ್ರೂಪ್‌-ಎ ವೇತನ ಶ್ರೇಣಿ 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೯, ೨೦೧೨ ೭೫೯ 





ರೂ. 40050-56550ರ ಸಹ ನಿರ್ದೇಶಕರು ಹಾಗೂ ತತ್ಸಮಾನ ವೃಂದದ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ, ವಿಶೇಷಾಧಿಕಾರಿ, ಶಿಕ್ಷಕರ ಕಲ್ಯಾಣ ನಿಧಿ, 
ಬೆಂಗಳೂರು, ಇಲ್ಲಿ ದಿನಾಂಕ: 31-10-2012ರಂದು ವಯೋನಿವೃತ್ತಿಯಿ೦ದ ತೆರವಾಗಲಿರುವ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಶ್ರೀಪಾದು . ಹೆಚ್‌.ಎನ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
P.R. 1273 ಶಿಕ್ಷಣ ಇಲಾಖೆ (ಆಡಳಿತ). 


HIGH COURT OF KARNATAKA 
NOTIFICATION 
No. LCA-ll. 11(Rtmt)/2011, Bangalore, Dated 19" October, 2012. 


Sri. A.Channabasappa, Chief Administrative Officer, working in Mandya District, is permitted to retire from service on the 


afternoon of 30-11-2012, on attaining the age of superannuation, under Rule 95(1) of K.C.S. Rules. 


By Order, 
V.K. HASYAGAR, 
Assistant Registrar, 
P.R. 1274 HIGH COURT OF KARNATAKA. 
HIGH COURT OF KARNATAKA 
Circuit Bench Dharwad. 
NOTIFICATION 
No. HCE/CBD/34/2012, Dharwad, Dated 10" October, 2012. 


Sri. C.M.Chandrashekar, Deputy Registrar of this office has been granted Earned Leave for 8 days from 25-07-2012 to 


01-08-2012 (bdi) on private affairs and to leave the Head Quarters during the leave period. 


Sri Depegowdu, Assistant Registrar of this office has been placed in additional charge during the said 


officer leave period. 
Sri. C.M.Chandrashekar, Deputy Registrar of this office has assumed charge on the F/N of 02-08-2012. 


H.R. DESHPANDE, 
ADDL. REGISTRAR GENERAL, 
High Court of Karnataka 
P.R. 1275 Circuit Bench, Dharwad. 


HIGH COURT OF KARNATAKA 
NOTIFICATION 
No. ೧೦8(1) 28/2001, Bangalore, dated: 8" November, 2012. 


In pursuance of Rule 118A-(1) of K.C.S. Rs. and as per Government Order No. FD 05 SRS 2012, dated 14-06-2012 
sanction is hereby accorded for payment of cash equivalent to leave salary for Earned Leave at the credit of the following retired 
Judicial Officers, subject to maximum of 300 days, on the date of their attaining the age of superannuation i.e., 31-10-2012. lt is 


certified that no Departmental Enquiry was pending against the said Officers, as on that date. 


೭೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೯, ೨೦೧೨ ಭಾಗ-೨ 





1. Sri. Jitendranath, V. Angadi Hiremath, VIl Addl. City Civil and Sessions Judge, Bangalore City. 
2. Sri Karanappa Rastapur, Presiding Officer, Karnataka Wakf Tribunal, Bangalore. 
3. Sri. Ashok. S. Gadag, Prl. District and Sessions Judge, Bijapur. 
By Order of 1100019 The Chief Justice, 
P. KRISHNA BHAT, 
P.R. 1277 Registrar General. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 177 ಶಿಸನೇ 2012, ಬೆ೦ಗಳೂರು, ದಿನಾಂಕ: 26ನೇ ಅಕ್ಟೋಬರ್‌, 2012. 


ಅಧಿಸೂಚನೆ ಸಂಖ್ಯೆ: ಆಪಜೀ 123 ಇಪಿಸಿ 2012, ದಿನಾಂಕ: 18-09-2012ರಲ್ಲಿ ಡಾ। ಅಯಿ ವಾಮನ್‌ ಎನ್‌.ಆಚಾರ್ಯ, ಇವರಿಗೆ 


ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾಗಿ ನೇಮಿಸಲಾಗಿದ್ದು ಸದರಿ ಹುದ್ದೆಯ ಕಾರ್ಯಭಾರವನ್ನು ವಹಿಸಿಕೊಂಡ ದಿನಾಂಕದಿಂದ 
ಜಾರಿಗೆ ಬರುವಂತೆ ಸಂಪುಟ ದರ್ಜೆಯ ಸಚಿವರ ಸ್ಥಾನಮಾನವನ್ನು ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ನಾಗರಾಜಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-2, 


P.R. 1276 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ರಾಜ್ಯ ಶಿಷ್ಠಾಚಾರ). 


HIGH COURT OF KARNATAKA 
NOTIFICATION 


No. ೧೦8(1) 28/2001, Bangalore, dated: 8" November, 2012. 


The following Judicial Officers are permitted to retire from Judicial Service on the dates mentioned against their names, on 


attaining the age of superannuation, i.e., 60 Years; 





Date of Retirement on 
Sl. 


Name and Designation Date of Birth attaining the age of 
No. 


superannuation 





1. Sri. A.C. Vidyadhara 
Presiding Officer, Karnataka State 29-01-1953 31-01-2013 


Transport, Appellate Tribunal, Bangalore 





2. Sri. M.S. Bilki, 
02-01-1953 31-01-2013 
Presiding Officer, Labour Court, Hubli. 




















By Order of The [10೧016 Chief Justice, 
P. KRISHNA BHAT, 
P.R. 1278 Registrar General. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೯, ೨೦೧೨ ೭೬೧ 





HIGH COURT OF KARNATAKA 
NOTIFICATION 
No. GOB(I) 17(233)/2011 , Bangalore, dated : 2275 October, 2012. 
Sri. Venkanna Basappa Hosamani, Addl. Civil Judge and JMFC., Channarayapatna, is permitted to surrender 30 days of 


Earned Leave from 02-12-2012 to 31-12-2012 (bdi), for the block period 2011-12, out of 103 days of Earned Leave at his credit as on 


date, as per the endorsement issued by the Accountant General (A&E). Karnataka, Bangalore. 


Period of leave so surrendered at the rate of 1/30" of the monthly pay and allowances for each day of leave surrendered 


as per the provisions contained in Rule 118(2) of K.C.S.R.s. 


By Order of the High Court, 
Deputy Registrar. 


P.R. 1279 


HIGH COURT OF KARNATAKA 
NOTIFICATION 
No. GOB(I) 17(237)/2011 , Bangalore, dated : 2275 October, 2012. 
Smt. Saraswathi Devi, Prl.Civil Judge and JMFC., Jamkhandi, is permitted to surrender 30 days of Earned Leave from 


01-11-2012 to 30-11-2012 (bdi), for the block period 2011-12, out of 120 days of Earned Leave at her credit as on date, as per 
endorsement issued by the Accountant General (A&E). Karnataka, Bangalore. 


The Officer shall be paid pay and allowances admissible for the period of leave so surrendered at the rate of 1/30" of the 


monthly pay and allowances for each day of leave surrendered as per the provisions contained in Rule 118(2) of K.C.S.R.s. 


By Order of the High Court, 
Deputy Registrar. 


P.R. 1280 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 514 SAS 2012 (P-ll), Bangalore, dated : 34 September, 2012. 
The Commissioner, Health and Family Welfare Services, Bangalore is placed in additional charge of the post of State 


Project Administrator, Karnataka Health Systems Development and Reforms Project Bangalore, with immediate effect and until 


further orders, relieving Sri. S. Selva Kumar, IAS, of additional charge. 


The Commissioner, Health and Family Welfare Services, Bangalore is also placed in additional charge of the post of 
Mission Director, National Rural Health Mission, Bangalore, with immediate effect and until further orders, relieving Sri. S. Selva 


Kumar, IAS, of additional charge. 


By Order and in the name of the Governor of Karnataka, 
U.H.Narayanaswamy, 
Under Secretary to Government, 
P.R. 1281 DP & AR (Services-l) 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 422 SAS 2012, Bangalore, dated : 21 st August, 2012. 
Sri.S.R.Umashankar, IAS, Commiossioner for Labour, Bangalore is placed in additional charge of the post of 


Commissioner, Employment & Training, Bangalore with immediate effect and until further orders in the vacancy caused due to the 


transfer of Sri. N. Sriraman, IAS. 


೭೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೯, ೨೦೧೨ ಭಾಗ-೨ 





Sri. M.Maheshwar Rao, IAS Commissioner for Industrial Development & Director of Industries & Commerce, Bangalore is 
placed in additional charge of the post of Managing Director, Mysore Minerals Limited, Bangalore until further orders relieving 


Sri. N. Sriraman, IAS, of the additional charge. 


By Order and in the name of the Governor of Karnataka, 
U.H.Narayanaswamy, 


P.R. 1285 Under Secretary to Government, DP & AR (Services-l) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 118 ಶಿಸನೇ 2012, ಬೆ೦ಗಳೂರು, ದಿನಾಂಕ: 30ನೇ ಅಕ್ಟೋಬರ್‌, 2012. 
ಸಿಆಸುಇ 91 ಶಿಸನೇ 2011, ದಿನಾಂಕ: 10-08-2012ರ ಅಧಿಸೂಚನೆಯನ್ನು ಹಿಂಪಡೆದು ಶ್ರೀ ವಿ.ಧನಂಜಯಕುಮಾರ್‌, ಕರ್ನಾಟಕ ರಾಜ್ಯ 
ವಿಶೇಷ ಪ್ರತಿನಿಧಿ ಇವರ ಹುದ್ದೆಯನ್ನು ದಿನಾಂಕ 12-07-2012ರ೦ದ ಪೂರ್ವಾನ್ವಯವಾಗುವಂತೆ ರದ್ದು ಪಡಿಸಲಾಗಿದೆ. 
ಎಸ್‌.ನಾಗರಾಜಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 1282 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ರಾಜ್ಯ ಶಿಷ್ಠಾಚಾರ). 


HIGH COURT OF KARNATAKA 
NOTIFICATION 
No. GOB(I) 1/ 2012, Bangalore, dated : 31 st October 2012. 
The Presiding Officer of the Court of X Addl. City Civil and Sessions Judge, Bangalore City is concurrently appointed 


as the Presiding Officer of the court of VIl Addl. City Civil and Sessions Judge, Bangalore City with effect from 01-11-2012 


and until further orders. 


By Order of the High Court, 
P. KRISHNA BHAT, 
P.R. 1283 
Registrar General. 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 311 SAS 2012, Bangalore, dated 27" August, 2012. 
Sri\Hemaji Naik, IAS, is transferred from the post of Director, National Rural Employment Guarantee Scheme (NREGS), 
RD&PR Department, Bangalore with immediate effect. 


Sri. Munish Moudgil, IAS, Additional Mission Director, “Sakala Mission”, DPAR (AR), Bangalore is placed in additional 
charge of the post of the Director, National Rural Employment Guarantee Scheme (NREGS), RD&PR Department, Bangalore, vice 
Sri.Hemaji Naik, IAS, transferred. 


By Order and in the name of the Governor of Karnataka, 
U.H.Narayanaswamy, 


P.R. 1286 Under Secretary to Government, DP & AR (Services-l) 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೯, ೨೦೧೨ ೭೬೩ 





ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 65 ಅಬಿಎಸ್‌ 2012 (ಭಾಗ-1), ಬೆಂಗಳೂರು, ದಿನಾಂಕ: 26ನೇ ಜುಲೈ, 2012. 


ಶ್ರೀ ಎ.ಎನ್‌. ವಿಜಯಕುಮಾರ್‌, ಉಪ ವಿದ್ಯುತ್‌ ಪರಿವೀಕ್ಷಕರು, ಬಳ್ಳಾರಿ, ಇವರನ್ನು ಸರ್ಕಾರಿ ಆದೇಶ ದಿನಾಂಕ: 15-06-2012 ರಲ್ಲಿ ಉಪ 
ವಿದ್ಯುತ್‌ ಪರಿವೀಕ್ಷಕರು, ಉಪ ವಿದ್ಯುತ್‌ ಪರಿವೀಕ್ಷಕರ ಕಚೇರಿ, ಗದಗ, ಇಲ್ಲಿ ವರ್ಗಾಯಿಸಲಾದ ಆದೇಶವನ್ನು ರದ್ದುಪಡಿಸಿ ಸದರಿಯವರನ್ನು ಬಳ್ಳಾರಿ 
ಉಪ ವಿದ್ಯುತ್‌ ಪರಿವೀಕ್ಷಕರ ಕಚೇರಿಯಲ್ಲಿಯೇ ಉಪ ವಿದ್ಯುತ್‌ ಪರಿವೀಕ್ಷಕರಾಗಿ ಮುಂದಿನ ಆದೇಶದವರೆಗೆ ಮುಂದುವರೆಸಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಮೀರ್‌ ಮಡಿಮನ್‌, 
ಪಿ.ಆರ್‌. 1284 ಪೀಠಾಧಿಕಾರಿ, ಇಂಧನ ಇಲಾಖೆ. 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 531 SAS 2012, Bangalore, dated : 3° September, 2012. 


Sri. M.E. Shivalingamurthy, IAS, Additional Secretary to Government DPAR (Janaspandana), Bangalore is placed in 
additional charge of the post of Director, Karnataka Government Secretariat Training Institute, Bangalore vice Sri M. Umesh retired 
on superannuation on 31-8-2012 (AN). 


By Order and in the name of the Governor of Karnataka, 
U.H.Narayanaswamy, 
Under Secretary to Government, 
P.R. 1288 DP & AR (Services-l) 


ಕರ್ನಾಟಕ ವಿಧಾನಸಭೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕವಿಸಸ/ಆ-1/33/ಸ.ನಿ.ಶಾ.ಮು೦/2012, ಬೆ೦ಗಳೂರು, ದಿನಾಂಕ: 28ನೇ ಮಾರ್ಚ್‌, 2012. 


ವಿಷಯ: ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಶಾಖಾಧಿಕಾರಿ/ಸಹಾಯಕ ನಿರ್ದೇಶಕರ ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ. 


2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6(1) ರ ಪ್ರಕಾರ 
ಹಾಗೂ 1977ರ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19(3)(ಎ)ನ್ನು ಓದಿಕೊಂಡಂತೆ ಹಾಗೂ ರಿಟ್‌ 
ಅರ್ಜಿಗಳ ಸಂಖ್ಯೆ :6267/2012 ಮತ್ತು 6320-6323/2012ಗಳ ಫಲಿತಾಂಶಕ್ಕೆ ಒಳಪಟ್ಟು ಈ ಸಚಿವಾಲಯದಲ್ಲಿ ಶಾಖಾಧಿಕಾರಿ/ಸಹಾಯಕ ನಿರ್ದೇಶಕರ 
ಪ್ರಭಾರ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕ೦ಡ ನೌಕರರುಗಳಿಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಲಾಗಿರುವ ಹುದ್ದೆಗಳಿಗೆ 
ದಿನಾಂಕ: 08-03-2012ರಿಂದ ಅಂದರೆ ಸದರಿ ಹುದ್ದೆಗೆ ಪ್ರಭಾರದಲ್ಲಿರಿಸಿದ ದಿನಾಂಕದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ. 11400-300- 
12300-350-14400-400-16800-450-19500-525-21600ರಲ್ಲಿ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 





























ಕ್ರಸಂ ನೌಕರರ ಹೆಸರು ಮುಂಬಡ್ತಿ ಹೊಂದಲಿರುವ ಹುದ್ದೆ 
1 ಶ್ರೀಮತಿ ಎಂ.ಮ೦ಜುಳ ಸಹಾಯಕ ನಿರ್ದೇಶಕರು 

2 ಶ್ರೀಮತಿ ಕೆ.ಎನ್‌. ಅಕ್ಕಮಹಾದೇವಿ ಸಹಾಯಕ ನಿರ್ದೇಶಕರು 

3 ಶ್ರೀ ಹೆಚ್‌.ಎನ್‌.ಚಂದ್ರಶೇಖರ ಜೆಟ್ಟಿ ಶಾಖಾಧಿಕಾರಿ 

4 ಶ್ರೀ ವಿ.ಮೋಹನ್‌ ಮೂರ್ತಿ ಸಹಾಯಕ ನಿರ್ದೇಶಕರು 

೨ ಶ್ರೀ ನೂರ್‌ ಅಹಮದ್‌ ಹಾಜಿ ಸಾಹೇಬ್‌ ಜಮಾದಾರ್‌ ಶಾಖಾಧಿಕಾರಿ 

6 ಶ್ರೀ ಜಿ.ಆರ್‌. ಸತ್ಯಮೂರ್ತಿ ಸಹಾಯಕ ನಿರ್ದೇಶಕರು 

7 ಶ್ರೀ ಕೆ.ವಿ.ಮುದ್ದಯ್ಯ ಶಾಖಾಧಿಕಾರಿ 














ಸಭಾಧ್ಯಕ್ಷರ ಆದೇಶಾನುಸಾರ, 
ಕೆ.ನೂರ್‌ ಮೊಹಮದ್‌, 
ಉಪ ಕಾರ್ಯದರ್ಶಿ, 


P.R. 1257 ಕರ್ನಾಟಕ ವಿಧಾನಸಭೆ ಸಚಿವಾಲಯ. 


೭೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೯, ೨೦೧೨ ಭಾಗ-೨ 





ಕರ್ನಾಟಕ ವಿಧಾನಸಭೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕವಿಸಸ/ಆ-1/32/ಉ.ನಿ.ಅ.ಕಾ.ಮು೦/2012, ಬೆಂಗಳೂರು, ದಿನಾಂಕ: 25ನೇ ಆಗಸ್ಟ್‌, 2012. 


ವಿಷಯ: ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಅಧೀನ ಕಾರ್ಯದರ್ಶಿ ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ. 


2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6(1) ರ ಪ್ರಕಾರ 
ಹಾಗೂ 1977ರ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19(3)(ಎ)ನ್ನು ಓದಿಕೊಂಡಂತೆ ಈ 
ಸಚಿವಾಲಯದಲ್ಲಿ ಶಾಖಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಅಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ. 
28100-700-28800-800-33600-900-39000-1050-45300-1200-50100ರಲ್ಲಿ ಅಧೀನ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ 
ನೀಡಲಾಗಿದೆ. 
1. ಶ್ರೀಮತಿ ಬಿ.ಆರ್‌.ಅಂಬಾ 
2. ಶ್ರೀ ನಜೀರ್‌ ಅಹಮದ್‌ 
3. ಶ್ರೀ ಎಂ.ಎಸ್‌.ಕುಮಾರಸ್ವಾಮಿ 
4, ಶ್ರೀ ಕೆ.ಮುದುಕೇಶಿ 
5. ಶ್ರೀ ಏಜಾಜ್‌ ಅಹಮದ್‌ ಖಾನ್‌ 
ಸಭಾಧ್ಯಕ್ಷರ ಆದೇಶಾನುಸಾರ, 
ಕೆ.ನೂರ್‌ ಮೊಹಮದ್‌, 
ಉಪ ಕಾರ್ಯದರ್ಶಿ, 
೧.೧. 1259 ಕರ್ನಾಟಕ ವಿಧಾನಸಭೆ ಸಚಿವಾಲಯ. 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 266 SAS 2011, Bangalore, dated : 31 3! August, 2012. 


Smt. Rohini Sindhuri Dasari, IAS (KN 2009), Assistant Commissioner, Tumkur Sub-Division, Tumkur is transferred with 
immediate effect and her services are placed at the disposal of Urban Development Department for being posted until further orders 
as Commissioner, City Municipal Council, Tumkur in the existing vacancy. 


In partial modification of Government Notification of even number dated 25-8-2012, the following IAS probationers of 2010 
batch, on completion of their phase-ll training are posted to the posts shown against their names with immediate effect and until 
furthers orders:- 














SI.No. Name Post 
| Smt P.l.Sreevidya Assistant Commissioner, Chikkaballapura Sub-Division, 
Chikkaballapura District - vice Sri M.Satish, KAS transferred 
5 Sri V. Ram Prasath Manohar Assistant Commissioner, Bhatkal Sub-Division, U.K.District-vice 
Sri Ashok G. Nayak, KAS transferred. 
Sri S.S.Nakul Assistant Commissioner, Tumkur Sub-Division, Tumkur District- 
vice Smt. Rohini Sindhuri Dasari, IAS transferred. 

















The orders issued in Government Notification of even number dated 25-8-2012 posting Smt P.l.Sreevidya, IAS as 
Assistant Commissioner, Gadag Sub-Division, Sri V. Ram Prasath Manohar, IAS as Assistant Commissioner, Savanur Sub-Division 
and Sri S.S.Nakul, IAS as Assistant Commissioner, Koppal District stands cancelled. 


By Order and in the name of the Governor of Karnataka, 
U.H.Narayanaswamy, 
Under Secretary to Government, 
P.R. 1287 DP & AR (Services-l) 


